Kerala Gazette No. 9 dated 27th February, 2018 . 
PART I 


Section iii 


सत्यमेव जयते 


GOVERN 


* ಸರಿ 
TIMENT OF 


KERALA 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಬಿ ) ಇಲಾಖೆ 


ಅಧಿಸೂಚನೆ 


ನಂಬ್ರ 14279 / ಲೆಗ್ , ಬಿ1 / 2016/ ಕಾನೂನು, 


2016 ಜುಲೈ 26, 
ತಿರುವನಂತಪುರಂ , 

1191 ಕರ್ಕಾಟಕ 11/ 

1938 ಶ್ರಾವಣ 4 , 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು . ವಿಧಾನಸಭೆಯು ಮಂಜೂರುಮಾಡಿದಂತಹ 
ಮಸೂದೆಗೆ 2016 ಜುಲೈ 26ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು. 


ರಾಜ್ಯಪಾಲರ ಆಜ್ಞಾಪ್ರಕಾರ, 


ಬಿ. ಜಿ. ಹರೀಂದ್ರನಾಥ್ , 
ಕಾನೂನು ಕಾರ್ಯದರ್ಶಿ . 


G, 6 / 2017/ GPC. 


47 


2016ರ 13ನೇ ಅಧಿನಿಯಮ 
2016ರ ವಿಧಾನಸಭೆ ( ಅನರ್ಹತೆಗಳ ನಿವಾರಣೆ) ತಿದ್ದುಪಡಿ ಅಧಿನಿಯಮ 
1951ರ ವಿಧಾನಸಭೆ ( ಅನರ್ಹತೆಗಳ ನಿವಾರಣೆ) ಅಧಿನಿಯಮವನ್ನು ಮತ್ತಷ್ಟು 

ತಿದ್ದುಪಡಿಮಾಡುವುದಕ್ಕಿರುವ 

ಒಂದು 

ಅಧಿನಿಯಮ 
ಪೀಠಿಕೆ - 1951ರ ವಿಧಾನಸಭೆ ( ಅನರ್ಹತೆಗಳ ನಿವಾರಣೆ) ಅಧಿನಿಯಮವನ್ನು ಇನ್ನು 
ಮುಂದಿನ ಅಗತ್ಯಗಳಿಗಾಗಿ ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದಲೂ , 

ಭಾರತ ಗಣರಾಜ್ಯದ ಅರುವತ್ತೇಳನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು: 

1. ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧಿನಿಯಮವನ್ನು 2016ರ 
ವಿಧಾನಸಭೆ ( ಅನರ್ಹತೆಗಳ ನಿವಾರಣೆ) ತಿದ್ದುಪಡಿ ಅಧಿನಿಯಮವೆಂದು ಕರೆಯಬಹುದು. 

(2) ಇದು 1951 ಅಕ್ಟೋಬರ್ 11ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ 
ಭಾವಿಸತಕ್ಕದ್ದು. 

2. ವಿಭಾಗ 2ರ ತಿದ್ದುಪಡಿ - 1951ರ ವಿಧಾನಸಭೆ ( ಅನರ್ಹತೆಗಳ ನಿವಾರಣೆ) 
ಅಧಿನಿಯಮ ( 1951ರ 15) ದ 2ನೇ ವಿಭಾಗದಲ್ಲಿ, ಉಪ- ವಿಭಾಗ ( 2) ರ ನಂತರ, ಈ 
ಕೆಳಗಿನ ಉಪ- ವಿಭಾಗವನ್ನು ಸೇರಿಸತಕ್ಕದ್ದು, ಅದೇನೆಂದರೆ: 

( 3) ಯಾವುದೇ ವ್ಯಕ್ತಿಯೂ , ಆಡಳಿತ ಸುಧಾರಣಾ ಆಯೋಗದ ಚೇರ್‌ಮನ್ 
ಸ್ಥಾನ ಹೊಂದಿರುವ ಅಥವಾ ಹೊಂದಿದ ಕಾರಣದಿಂದ ಮಾತ್ರವೇ ಕೇರಳ ವಿಧಾನಸಭೆಯ 
ಒಬ್ಬ ಸದಸ್ಯನಾಗಿರಲು ಹಾಗು ಸದಸ್ಯನಾಗಿ ಚುನಾಯಿಸಲ್ಪಡಲು ಅನರ್ಹನಾಗುವಂತದ್ದಲ್ಲ ಅಥವಾ 
ಎಂದಿಗೂ ಅನರ್ಹನೆಂದು ಭಾವಿಸಲ್ಪಡುವಂತದ್ದಲ್ಲ. 

ವಿಶದೀಕರಣ. ಈ ಖಂಡದ ಉದ್ದೇಶಕ್ಕಾಗಿ ಆಡಳಿತಾ ಸುಧಾರಣ ಆಯೋಗ” 
ಎಂದರೆ ಆಡಳಿತದ ವಿವಿಧ ವಿಷಯಗಳನ್ನು ಅಧ್ಯಯನ ಮಾಡಲು ಮತ್ತು ಅದರ 
ಸುಧಾರಣೆಗಾಗಿ ಕ್ರಮಗಳನ್ನು ಶಿಫಾರಸು ಮಾಡಲು, ರಾಜ್ಯ ಸರಕಾರದಿಂದ ಕಾಲಾಕಾಲದಿಂದ 
ರಚಿಸಲ್ಪಟ್ಟ ಒಂದು ತಜ್ಞರ ನಿಕಾಯ ಎಂದರ್ಥ.” 


48 


